ಉತ್ತರಿಸುವ ದಿನಾಂಕ 
ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 764 


: 10.03.2020 
: ಶ್ರೀ ಕೆ.ಎ.ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 


ಉತ್ತರಿಸುವವರು : ಗಣಿ ಮತ್ತು ಭೂವಿಜ್ಞಾನ ಸಚಿವರು 
3 ಪ್ರಶ್ನೆ ಉತ್ತರ | 
ಸಂ. ಲ್ನ _ | 
೮) ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕಾರ್ಯನಿರ್ಷಹಿಸುತಿರವ ಣ್‌ 


ಸಾರ್ಯನಿರ್ವಹಿಸುತ್ತಿರುವ ಗಣಿ 

-:| ಪ್ರದೇಶಗಳ ಹೊರತಾಗಿ ಹೊಸ 
|ne ಪ್ರದೇಶಗಳಲ್ಲಿ (ಚಿನ್ನ ಕಬ್ಬಿಣ, 
ಕಲ್ಲು. ಹಾಗೂ ಇತರೆ ಲೋಹಗಳು) 
ಅನ್ನೇಷಣೆ ಸರ್ಕಾರ ಕೈಗೊಂಡ 
ಕ್ರಮಗಳೇನು: 


ಪ್ರದೇಶಗಳನ್ನು ಹೊರತುಪಡಿಸಿ ಒಟ್ಟು 07 ಪ್ರದೇಶಗಳನ್ನು ಹೊಸದಾಗಿ 
ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್‌ 'ಅದಿರಿಗಾಗಿ ಗುರುತಿಸ 
ಖನಿಜಾನ್ನೇಷಣೆ ಕೈಗೊಳ್ಳಲು ಭಾರತ ಸರ್ಕಾರದ ಸಂಸ್ಥೆಗಳಾದ MECL & 
KIOCL ರವರಿಗೆ ವಹಿಸಲಾಗಿರುತ್ತದೆ. 


MMDR 1957ರ ತಿದ್ದುಪಡಿ ಕಾಯ್ದೆ — 2015 ರಂತೆ ದಿನಾ: 
31.03.2020 ಕ್ಕೆ ಅಂತ್ಯಗೊಳ್ಳುವ ಗಣಿ ಗುತ್ತಿಗೆ ಪ್ರದೇಶಗಳನ್ನು ; 


ಹರಾಜಿಗೊಳಪಡಿಸಲು G2 Level ಹಂತದ ಐಖಿನಿಜಾನೇ 


ನಡೆಸೆಬೀಕಾಗಿರುತ್ತದೆ. ಅಂತಹ ಬ್ಲಾಕುಗಳನ್ನು 


No 


ಸಂಪನ್ಮೂಲ ಸಾಮರ್ಥ್ಯ 


ಹೊಂದಿರುವಂತೆ ಮಾಡಲು 2020 ಕ್ಷೆ ಅಂತ್ಯಗೊಳ್ಳುವ ಅಕ್ಕಪಕ್ಕದ ಗಣಿ 


% 
ಗುತ್ತಿಗೆಗಳನ್ನು ಸಂಯುಕ್ಷಗೊಳಿಸಿ (Amalgamation) ಬ್ಲಾಕುಗಳನ್ನು 
ಮಾರ್ಪಡಿಸಲಾಗಿದೆ. ಒಟ್ಟು 16 ಕಬ್ಬಿಣದ ಮತ್ತು ಮ್ಯಾಂಗನೀಸ್‌ ಅದಿರಿವ 
ಬ್ಲಾಕ್‌ಗಳನ್ನು : ಸಿದ್ದಪಡಿಸಿ ಖನಿಜಾನ್ಹೇಷಣೆ ಕೈಗೊಳ್ಳಲು ಸಾರ್ವಜನಿಕ 
ಉದ್ದಿಮೆಗಳಾದ MECI & KIOCL ರವರಿಗೆ ವಹಿಸಲಾಗಿರುತ್ತದೆ. 


ಭಾರತ ಸರ್ಕಾರವು ದೇಶದಾದ್ಯಂತ ಖನಿಜಾನ್ಹೇಷಣೆ ಕೈಗೊಳ್ಳಲು Nationa! 
Mineral Exploration Trust ಅನ್ನು ಸ್ಥಾಪಿಸಿದ್ದು, ಪ್ರಧಾನ ಐಿನಿಜಣಳ 
ರಾಜಸ್ಥದ ಶೇಕಡ 2ರಷ್ಟು ನಿಧಿಯನ್ನು ಸಂಗಹಿಸಿರುತ್ತದೆ. ಸದರಿ 


ಮುಖಾಂತರ ರಾಜ್ಯದಲ್ಲಿ ಕಬ್ಬಿಣದ ಅದಿರಿನ 01, ಒಟ್ಟು 09 ಜ್ಹಾಕ್‌ಗನಲ್ಲಿ : 


ಖನಿಜಾನ್ನೇಷಣೆ ಕೈಗೊಳ್ಳಲು ಖMECL, KIOCL & NMDC ರಪರಿಗೆ 
ಅನುಮತಿ ನೀಡಿರುತ್ತದೆ. 


ಮೇಲಿನ ಬ್ಲಾಕ್‌ಗಳನ್ನು ಹೊರತುಪಡಿಸಿ ಭಾರತ ಸರ್ಕಾರದ ಭಾರತೀಯ 
ಸರ್ವೇಕ್ಷಣಾ ಇಲಾಖೆಯು ತನ್ನ ವಾರ್ಷಿಕ ಗುರಿಯಂತೆ ದೇಶದಾದ್ಧಂತ 
ಖನಿಜಾನ್ಹೇಷಣೆ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. 


ಇಲಾಖೆಯಲ್ಲಿ ಖಿನಿಜಾನ್ದೇಷಣೆ ವಿಭಾಗವನು, (Mineral Exploratiot: 


Wing) ಸ್ಥಾಪಿಸಿ ಹೊಸ ಖನಿಜಗಳನ್ನು ಪತ್ತೆ 
ಹಮ್ಮಿಕೊಳ್ಳಲಾಗಿದೆ. 


ಪ್ರಸ್ತುತ ನಡೆಯುತ್ತಿರುವ ಗಣಿ] ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಖನಿಜ'ಗಣಿಗಾರಿಕಗೆ ಅಧಿಕೃತವಾಗಿ] 
| ಪದೇಶಗಳು ಯಾವುವು; ಗುತ್ತಿಗೆ ಮಂಜೂರಾತಿ ನೀಡಿರುವ ವಿವರ ಕೆಳಕಂಡಂತಿರುತ್ತದೆ. _ 
(ಸಂಪೂರ್ಣ ಮಾಹಿತಿ | ಖನಿಜದ ವಧ | ಗುತ್ತಿಸಗತ ವೀರ್ಣ ಕಾರ್ಯನಿರತ 
| eno. ಕ್ರಸಂ ಸಂಖ್ಯೆ (ಎಕರೆಗಳಲ್ಲಿ) | ಗಣಿ/ತಲ್ಲುಗಣಿ 
ಗುತ್ತಿಗೆಗಳು 
i 1 ಮುಖ್ಯ ಖನಿಜ 379 97107.28 120 
2 ನಿರ್ಧಿಷ್ಟ ಉಪ ಖನಿಜ T 410 2353.06 305 
_(ಗಾನ್ಯಟ್‌) 
3 ನಿರ್ಧಿಷ್ಟವಲ್ಲದ ಉಪ 2493 1056.31 1756 
ಖನಿಜ (ಮರಳು 
ಹೊರತುಪಡಿಸಿ) 
4 ಮರಳು .281 3632.17 281 * 
ಪರ ಮಾರ ಇಷಾ ಮೊರು ನಷ್ಠ ಗಣಾಕದಾಂವ ಸಂಗಹಿಸಿದರವ ವಾಹನ 


ಸರ್ಕಾರಕ್ಕೆ ದೊರೆತ ಆದಾಯವೆಷ್ಟು 


ವಿವರ ಕೆಳಕಂಡಂತಿರುತ್ತದೆ. 


| (ರೂ.ಕೋಟಿಗಳಲ್ಲಿ) 
ಕ್ರಸಂ. | ವರ್ಷ ರಾಜಸ್ವಗುರಿ ಸೆಂಗಹಣೆ 
] 2017-78 2550.00 274626 
2 2018-75 30೫0 3026.72 
3 209-20 3550.00 2979.4 
(ಫೆಬ್ರವರಿ 15.02.2020 
ರವರೆಗೆ ಸಂಗ್ರಹಣೆ) 


ಸಂಖ್ಯೆ: ಸಿಐ 14 ಎಂಪಿಪಿ 2020 


(ಸಿ.ಸಿ ಪಾಟೀಲ) 


ಗಣಿ ಮತ್ತು ಭೂ ವಿಜ್ಞಾನ ಸಚಿವರು. 


